UNIVERSAL 
LIBRARY 


OU 198641 


AdVddl | 
IVSHAINN 


ಗುಲಗಂಜಿ 


ಪು ರಾಜರತ್ನ ೦ 


ಸನಿ 


ಬಿ ಸ ಟ್ರಿ ಗ್ರ © ಪಾ ಬಿಳಿ 
ಪ್ರೂಗೈಸ ಬುಕ್‌ಸ್ಟಾಲ 
ಮೈಸೂರು 


೧ೀ೩೪ಿ 


ಕ ಹೆ ಈ ಓ ಭಿ 


ಲಿ fo ( 


[a 


೧೩. 
೧೪. 
೧೫. 
೧೬. 


ವಿವಕೆ 


ಕಾರಾ 


ಕನ್ನಡ ನಾಡಿನ ಕಂದನಿಗೆ 


ಜೂಟಾಟ 

ನಕಲಿಯ ರಾಮಾಚಾರಿ [ಪದ್ಯ] 
ಭಾಗೀರಥಿ 

ಮೆರವಣಿಗೆ 

ಸೋಮಾರಿ ಸೀತಾರಾಮ 
ದಾಸರು i 
ಚೆಂಡಿನ ಒಳಗಿನ ಪಕಿ 


ರ 
ಬೈರನ ಕ NH ನಿತ [ನದ್ಧ].... 


ಇ. ಜಿರನ ಕುದುರೆ ಹೈ! ಮ 
೧೦. 
೧೧. 
(೨೪ 


೪ 


ಕರಗಿರುವ ಕಾಗೆ [ನ ದೃ] 
ನಮ್ಮ ಮನೆಯ ಕರು ... 

ನಮಗೆ ಈಗ ರಜ! [ಸದ್ಯ] 

ಗೌಡನ ದೌಡು 
ದೌಡು ಹೊಡೆದನ ೧೨ ಗೌಡನು | [ಸದ್ಯ]... 
ನಾಯಿಯೂ ಅದರ ನೆರಳೂ 

ಹೂವು ದುಂಬಿ 

ರಂಗನ ಕುದುರೆ 


(ಈ ಪುಸ್ತಕದ ಸ್ವಾಮ್ಯವು ಗ್ರಂಥಕರ್ತೃವಿಗೇ ಸೇರಿದೆ.) 


ಕನ್ನಡ ನಾಡಿನ ಕಂದನಿಗೆ 





ಇದುವರೆಗೆ "ತುತ್ತೂರಿ, "ಕಡಲೆಪುರಿ? " ಚುಟುಕ” 
ಏಂಬ ಮೂರು ಪುಸ್ತಕಗಳ ತುಂಬ ಪದ್ಯ ಬರೆದು 
ನಿನಗೆ ಕೊಟ್ಟಿದ್ದೇನೆ. ಜೊತೆಗೆ "ಕ೦ದನ ಕಾವ್ಯಮಾಲೆ? 
೦ಬ ನಾಲ್ಕನೆಯ ಪುಸ್ತಕವೂ ನಿನಗೆ ಬಂದಿದೆ. ಅದ 
ರಲ್ಲ ಪಿರಿಯ ಅಣ್ಣ ೦ದಿರು ಹತ್ತುಹದಿನೈದು ಜನರ 
ಮುದ್ದು ಮುದ್ದಾದ ಪದಗಳು ಇವೆ. 

ನಿನಗೆ ಇಪ್ಪು ಪದ್ಯಗಳನ್ನು ಬರೆದುದು ಸಾಕು, 
ಕೊ೦ಚೆ ಗದ್ಯವನ್ನು ಕೊಡೋಣ ಎಂದು ಮನೆಸ್ಸೂ 
ಯಿತು. ಈ ಪುಸ್ತಕ ಬರೆದೆ. 

ಪುಸ್ತಕವನ್ನು ಬರೆದ ಮೇಲೆ, ಪುಸ್ತಕಕ್ಕೆ ಏನು 
ಹೆಸರು ಇಡುವುದು ಎಂದು ಯೋಚನೆಮಾಡಿದೆ. 
ನಿನ್ನಂತಹ ಕೆಲವು ಪುಟ್ಟ ಮಕ್ಕಳನ್ನು ಕೇಳಿದೆ. ಈ 
ಪುಸ್ತಕಕ್ಕೆ ಏನು ಹಸರು ಇಡೋಣ ಎಂದು. ಒಬ್ಬೊ 
ಬ್ಬರು ಒಂದೊ೦ದು ಹೇಳಿದರು. "ಮಿಠಾಯಿ,' "ದೋಸೆ? 
“ಬುಗುರಿ” ಎಂದು ಹೀಗೆಯೇ ಇನ್ನೊ ಹೇಳಿದರು. 
ಒಬ್ಬರು ಹೇಳಿದುದನ್ನು ಇನ್ನೊಬ್ಬರು ಒಪ್ಪಲಿಲ್ಲ. ಕಡೆಗೆ 
ಒಂದು ಪುಣಾಣಿ ಮಗು "ಗುಲಗಂಜಿ? ಎಂದಿತು. 


ಅದನ್ನೇ ಎಲ್ಲರೂ ಒಪ್ಪಿದರು. ಅದರ ಪ್ರಕಾರ ಈ 
ಪುಸ್ತಕಕ್ಕೆ "ಗುಲಗಂಜಿ? ಎಂದು ಹೆಸರು ಕೊಟ್ಟಿದ್ದೇನೆ 

ಈ " "ಗುಲಗಂಜಿ 'ಯಲ್ಲಿ ಹನ್ನೆರಡು ಗದ್ಯದ ಚೂರು 
ಗಳಿವೆ. ಕೆಲವೆ ಪುಟ್ಟ ಕತೆಗಳು. ಕೆಲವು ಮಕ್ಕ ಳಾಡುವ 
ಮಾತುಗಳು. ಜಾಗ ಮಿಕ್ಕಿರುವ ಐದು ಕಡೆಗಳಲ್ಲಿ 
ಪುಟ್ಟ ಪುಟ್ಟ ಪದ್ಯ ಹಾಕಿದ್ದೆ ನೆ 

ಗದ್ಯ ಓದಿ ಬೇಜಾರಾದರೆ ಪದ್ಯ ಓದು. ಪದ್ಯ ಓದಿ 
ಬೇಜಾರಾದರೆ ಗದ್ಯ ಓದು. ಎರಡೂ ಬೇಜಾರಾದರೆ 
ಪುಸ್ತಕ ಮುಚ್ಚಿ ಇಡು. ಅಡುವುದಕ್ಕೆ ಓಡು. 


ಜೂಟಾಟ 


13ಡಸಕಾರ್ಣಾಬ ತಾ ಚೀ ಾಯೂಸಾಪಂಹ ಸವನ) 


ಮೈದಾನದಲ್ಲಿ ಒಂದು ಮರ ಇತ್ತು. ಮರದ 
ಮೇಲೆ ಒಂದು ಕಾಗೆ ವಾಸವಾಗಿತ್ತು. ಮರದ ಕೆಳಗಡೆ 
ಒ೦ದು ಇಲಿ ವಾಸವಾಗಿತ್ತು. 

ಒಂದು ದಿನ್ನ ಆ ಕಾಗೆಗೂ ಇಲಿಗೂ ಚೊಟಾಟ 
ಆಡಬೇಕೆಂದು ಆಸೆ ಆಯಿತು. ಯಾರು ಮುಂಚೆ ಪಿಡಿಯ 
ಬೇಕು ಎಂದು ಎರಡೂ ಅಂಟುಹಾಕಿದುವು. ಇಲಿಯೇ 
ಮೊದಲು ಹಿಡಿಯಬೇಕಾಯಿತು. 

ಕಾಗೆಯು ದೂರವಾಗಿ ನಿಂತುಕೊಂಡು ಚೂಟೆಂದು 
ಕೂಗಿತು. ಇಲಿಯು ಹಿಡಿಯುವುದಕ್ಕ ಓಡಿಬ೦ತು. 
ಕಾಗೆಯು ಹಾರಿಹೋಗಿ ಒಂದು ಮರದ ಮೇಲೆ ಕುಳಿತು 
ಕೂಂಡಿತು. 

ಇಲಿ ಜಾಣ ಇಲಿ. ಕಾಗೆಗೆ ಗೊತ್ತಾಗದ ಹಾಗೆ 
ಮೆಲ್ಲಗೆ ಹಿಂದುಗಡೆಯಿಂದ ಮರವನ್ನು ಹತ್ತಿತು. ಹತ್ತಿ, 
ಕಾಗೆಯ ಕಾಲಿಗೆ ಕೃ ಹಾಕಿ ಹಿಡಿದುಕೊಂಡಿತು. 

ಕಾಗೆಯೇ ಸೋತ ಹಾಗಾಯಿತು. ಪುನಃ ಕಾಗೆಯೇ 
ಹಿಡಿಯಬೇಕಾಯಿತು. 

ಕಾಗೆಯೂ ಇಲಿಯೊೂ ಮರದಿಂದ ಕೆಳೆಗೆ ಇಳಿದುವು. 


೫ 


ಜೆ 


ರ್‌ 


ಫಾ 


in 


‘op 





ಇಲಿಯು ಚೊೂಟೆಂದು ಕೂಗಿ ಓಡಿಹೋಯಿತು. 
ಓಡಿಬಂದು ಬಿಲದಲ್ಲಿ ತೊರಿಕೂಂಡಿತು. ಒಳೆಗಿನಿಂದ 
ಚೂಟೆಂದು ಪುನಃ ಕರಿಚಿಕೊಂಡಿತು. 

ಕಾಗೆಯೇ ಹಿಡಿಯಬೇಕಾಗಿತ್ತು. ಹಿಡಿಯಲು 
ನೋಡಿತು. ಬಿಲದೊಳಗೆ ಹೋಗಲು ಕೈಲಾಗಲಿಲ್ಲ. 
ಹೇಗೆಹೇಗೋ ನೋಡಿತು. ಏನೇನೋ ಮಾಡಿತು. 
ಆದರೂ ಒಳಗೆ ನುಗಲಾರದೆ ಹೋಯಿತು. ಪುನಃ 
ಕಾಗೆಯೇ ನೋತುಹೋಯಿತು. 

ಕಾಗೆಯು ಸೋತೆ ಎಂದು ಕೂಗಿತು. ಇಲಿಯು 
ಹೊರಕ್ಕೆ ಬಂತು. ಆಟ ಸಾಕೆಂದು ಎರಡೂ ನಗುತ್ತ 
ಮನೆಗೆ ಹೋದುವು. 


ನಕಲಿಯ ರಾಮಾಚಾರಿ 


ನಕಲಿಯ ರಾಮಾಚಾರಿ 

ಓಡುತ ನೆಗೆಯುತ ಹಾರಿ 
ಕೋತಿಯ ಹಾಗೆ 
ಹಾಕುತ ಲಾಗ 

ಧುಡುಮನೆ ಬಿದ್ದನು ಜಾರಿ! 


ಪ್ತಿ 


ಭಾಗೀರದಿ 


ಭಾಗೀರಥಿಗೆ ಬಹಳ ಜಂಭೆ. 

ಭಾಗೀರಥಿ ನಮ್ಮ ಮನೆಯ ಹಿಂದುಗಡೆ ಮನೆಯ 
ಹುಡುಗಿ. ತನಗೆ ಹೊಸದಾಗಿ ಸೀರೆ ಬಂದಿದೆ ಎಂದು 
ಅವಳಿಗೆ ಅತಿ ಜಂಭೆ. 

ಹೋದ ಸೋಮವಾರದವರೆಗೂ ಕೂಗಿದರೆ ನಿಂತು 
ಕೊಂಡು ನಿಧಾನವಾಗಿ ಮಾತನಾಡುತ್ತಿದ್ದ ಳು. ಆದರೆ 
ಈಗ ಕೂಗಿದರೆ, ಕೇಳಿಸದವಳ ಹಾಗೆ ಹಾಗೆಯೇ 
ಹೋಗುವಳು. ಮುಖ ತಿರುಗಿಸಿಕೊಂಡು ಹೋಗುವಳು. 

ಅವಳಿಗೆ ಆ ಹೊಸ ಸೀರೆ ಬ೦ದ ದಿವಸದಿಂದ ಬಹಳೆ 
ಜಂಭ ಬಂದಿದೆ. 

ಭಾಗೀರಥಿಗೆ ಜಂಭ ಬಂದರೆ ನನಗೇನು? ಅವಳಿಗೆ 
ಹೊಸ ಪೀರೆ ಬಂದರೆ, ನನಗೆ ಹೊಸೆ ಲಂಗ ಬಂದಿದೆ! 

ಇಗೀರಥಿಗೆ ಜಂಭವಾದರೆ ನನಗೂ ಜಂಭವೇ. 


ಮೆರೆವಣಗೆ 

ಸುಬ್ಬರಾಯನೆ ಬೀದಿಯ ತುಂಬ ಜನರು ನಿಂತಿ 
ದ್ದ ರು. ನೂರಾರು ಜನೆ. ಕೋಟಿ ಜನ. ರಸ್ತೆಯ 
ಎರಡು ಕಡೆಗಳಲ್ಲಿಯೂ ಗಿಜಿಗಿಜಿ ಎಂದು ತುಂಬಿ 
ಕೊಂಡಿದ್ದರು. 

ಬದಿಯ ಮಧ್ಯದಲ್ಲಿ ಒಂದು ಗಾಡಿಯು ಬಂದು 
ನಿಂತುಕೊಂಡಿತು. ರಂಗರಾಯರ ಮನೆಯೆ ಮುಂದೆ 
ನಿಂತುಕೊಂಡಿತು. ಆ ಗಾಡಿಗೆ ಎರಡು ಕುದುರೆ 
ಕಟ್ಟಿತ್ತು. ಅದು ಜೋಡುಕುದುರೆಯ ಸಾರೋಟು. 
ಸಾರೋಟಿಗೆ ಹೂವಿನೆ ಸರಗಳನ್ನು ಅಲಂಕಾರವಾಗಿ 
ಕಟ್ಟಿದ್ದರು. ವಿಧವಿಧವಾದ ಹೂಗಳನ್ನು ಕಟ್ಟಿದ್ದರು. 

ಸಾರೋಟಿನೆ ಎಡಕಡೆ ನೂರಾರು ದೀಪಗಳನ್ನು 
ಸಾಲಾಗಿ ನಿಲ್ಲಸಿದ್ದರು. ಬಲಗಡೆ ನೂರಾರು ದೀಪ 
ಗಳನ್ನು ಸಾಲಾಗಿ ನಿಲ್ಲಿಸಿದ್ದರು. ಮುಂದುಗಡೆ ಹಿಂದು 
ಗಡೆ ಅಂತೂ ದೀಪಗಳೋ ದೀಪಗಳು. ನೋಡಿದ 
ಕಡೆ ದೀಪ. ತಿರುಗಿದ ಕಡೆ ದೀಪ. ಬೀದಿಯೆ ತುಂಬ 
ದೀಪ. ಬೀದಿಯು ದೀಪದ ಮಯವಾಗಿತ್ತು. 

ಮನೆಯಿಂದ ಗಂಡ ಹಂಡತಿ ಇಬ್ಬರು ಹೊರಕ್ಕೆ 


೯ 





0೬80 008198 


ಸರ್ಚ್‌” 





೧೦ 


ಬಂದರು. ಜೋಡುಕುದುರೆಯ ಸಾರೋಟಿನಲ್ಲ ಜೊತೆ 
ಯಾಗಿ ಕುಳಿತುಕೊಂಡರು. ಅವರು ಹೊಸದಾಗಿ 
ಮದುವೆ ಅದವರು. ಅವರಿಗೆ ಆ ದಿವಸ ಮೆರವಣಿಗೆ. 

ಆ ಮೆರವಣಿಗೆಯನ್ನು ನೋಡಲು ನೂರಾರು ಜನೆ 
ನಿಂತುಕೊಂಡಿದ್ದ ಈ 

ಮೆರವಣಿಗೆಯ ಮುಂದುಗಡೆ ಓಲಗದವರು ಓಲಗ 
ಊದುತ್ತ ಹೂರಟರು. 
 ಸಾರೋಟಿನೆ ಮುಂದುಗಡೆ ಗಾಡಿ ಹೊಡೆಯು 
ವವನು ಕುಳಿತುಕೊಂಡನು. ಎಡದ ಕ್ಯಲಿ ಕುದುರೆಗಳ 
ಲಗಾಮನ್ನು ಹಿಡಿದನು. ಬಲದ ಕ್ಯಲಿ ಚಾವಟಿ ಪಿಡಿ 
ದನು. ಹ್ಯೆ ಹಾ ಎಂದು ಕೂಗಿದನು. 

ಕುದುರೆಗಳು ನಿಧಾನವಾಗಿ ಹೊರಟವು. 

ಬೀದಿಯಲ್ಲಿ ನಿಂತುಕೊಂಡಿದ್ದ ಜನರೂ ಸಾರೋಚಿನೆ 
ಹಿಂದುಗಡೆಯೇ ಹೊರಟರು. 

4 ಹೊಸಾಹೊಸ ಗಂಡಹುಂಡತಿಯರಿಗೆ ಜೈ! | 
ಏಂದು ಕೂಗಿದರು. 

ಮೆರವಣಿಗೆಯು ಮುಂದೆ ಮುಂದೆ ಹೋಯಿತು. 


೧೧ 


ಸೋಮಾರಿ ಪೀತಾರಾಮ 


ಹಾ ದ ದ 


ಬೆಳಗಾಯಿತು. 

ಪೂರ್ವದಿಕ್ಕಿನಲ್ಲಿ ಆಕಾಶಕ್ಕೆ ಚಿನ್ನ, ಬೆಳ್ಳಿ, ತಾಮ್ರ 
ಇವುಗಳ ಮುಲಾಮು ಹಾಕಿದಂತೆ ಬಣ್ಣ ಬಂದಿತ್ತು. 
ಪೂರ್ವದಿಕ್ಕಿನ ಬೆಟ್ಟಗಳ ಮರೆಯಿಂದ ಸೂರ್ಯನು 
ಇಣಿಕಿ ನೋಡಿದನು. ಅವನ ಮುಖದಿಂದ ಸಾವಿರಾರು 
ಕರಣಗಳು ಹೊರಟವ. 

ಬೆಳಗಾಯಿತು. 

ಕೆಂಪು, ಹಳದಿ, ಬಿಳುಪು ಬಣ್ಣ ಗಳ ರೇಶಿಮೆ ದಾರ 
ಗಳನ್ನು ಚೆಲ್ಲಿದ ಹಾಗೆ ಭೂಮಿಯಲ್ಲೆಲ್ಬ ಸೂರ್ಯನ 
ಬೆಳಕು ತುಂಬಿಕೊಂಡಿತು. 

ಬೆಳಗಾಯಿತು. 

ಬೆಳಕನ್ನು ಕಂಡು ಕೋಳಿಯು ಮೇಲೆದ್ದಿತು. ಕೊ. 
ಕ್ಕೊ--ಕ್ನೂೋ ಎಂದು ಕೂಗಿತು. ತನ್ನ ಮರಿಗಳನ್ನೆಲ್ಲ 
ಕರೆದುಕೊಂಡು ಕಾಳನ್ನು ಹುಡುಕಲು ಹೊರಟಿತು. 

ಬೆಳಗಾಯಿತು. 

ಬೆಳಕನ್ನು ಕಂಡು ಹಕ್ಕಿಗಳೆಲ್ಲ ಎದ್ದು ವು. ಶಕಿಚಿವಿಚಿ 


೧೨ 


ಏಂದು ಕೂಗಾಡುತ್ತ ತಿ೦ಡಿಯೆನ್ನು ಸಂಪಾದಿಸಲು 
ಗೂಡನ್ನು ಬಿಟ್ಟುವು. 

ಬೆಳಗಾಯಿತು. 

ಬೆಳಕನ್ನು ಕಂಡು ಮೃಗಗಳೆಲ್ಲ ಮೇಲೆದ್ದುವು. ಮೈ 
ಒದರಿಕೊಂಡು ತಮ್ಮ ತಮ್ಮ ಕಲಸ ಗಳನ್ನು ಮಾಡಲು 
ಹೂರಟುವು. 

ಬೆಳಗಾಯಿತು. 

ಸೋಮಾರಿ ಸೀತಾರಾಮನಿಗೆ ಎಚ್ಚರವಾಯಿತು. 
ಅವನು ಕೋಳಿಯೆ ಕೂಗನ್ನು ಕೇಳಿದನು. ಪಕ್ಷಿಗಳು 
ಹಾರಿದ ಸದ್ದು ಅವನಿಗೆ ಕೇಳಿಸಿತು. ಮೃಗಗಳು 
ಓಡಾಡಿದುದು ಕೂಡ ಅವನಿಗೆ ಗೊತ್ತಾಯಿತು. 

ಬೆಳಗಾಯಿತು. 

ಅದರೆ ಸೀತಾರಾಮನು ಮಾತ್ರ ಏಳಲಿಲ್ಲ. “ಥು! 
ಬೆಳಗಾಯಿತು!” ಎಂದು ಬೇಜಾರುಪಟ್ಟನು. ಹಾಗೆಯೇ 
ಪಕ್ಕಕ್ಕ ಹೂರಳಿಕೂಂಡನು. ಮುಖದ ತುಂಬ ಮುಸುಕು 
ಎಳೆದುಕೊಂಡನು. ಪುನಃ ನಿದೆ ಮಾಡುತ್ತ, ಗೊರಕ 
ಹೊಡೆದನು. 


೧೩ 


B18 1/1 
1243. 4440144444, 


ಬಾವಾ ಜಾಲಾ 
ಹ 


NO AVE PA ಸ ಶ್‌ 
RIL RUSS 
ಫಾ 4 ಕ 


1,4 


Np == 
.. NNW end 
MN WA 


| 


[|| 


ಈ 
( 


MS 


| 


| 


1 WY | 
| 
|! ತ 


| 


Ee, 


HATE 


PA 


| ETT LAN 


CN 





ದಾಸರು 


ದಾಸರು ದಿನವೂ ನೆಮ್ಮ ಬೀದಿಗೆ ಬರುವರು. 

ಅವರ ಬಾಯಿಯ ತುಂಬ ಏನೇನೋ ಹಾಡು. 
ಮೈ ತುಂಬ ಮಡಿಪಂಚೆ. ಹಣಿಯ ತುಂಬ ಅವರ 
ಜಾತಿಯ ಗುರುತು. ಕ್ಕ ತುಂಬ ತಾಳೆ ತಂಬೂರಿ. 
ಲದೆಯಮೇಲೆ ಜನಿವಾರ, ತುಳೆಸಿಮಣಿ. ಎಡಗಡೆಯ 
ಹಗಲಿನ ಕಳಗೆ ಒಂದು ಜೋಳಿಗೆ. 

ದಾಸರು ಹೀಗೆ ಅಲಂಕಾರ ಮಾಡಿಕೊಂಡು ನೆಮ್ಮ 
ಬೀದಿಗೆ ಬರುವರು. ಒಂದೊಂದು ದಿವಸ ಒಂದೊಂದು 
ಬೀದಿಗೆ ಹೋಗುವರು. ಹೀಗೆ ಹಾಡಿಕಶೂಂಡು ಹೋದ 
ಕಡಯಲ್ಲೆಲ್ಲ ಜನರು ಅವರಿಗೆ ಅಕ್ಕಿ ಹಾಕುವರು. 
ದಾಸರು ದೇವರ ಹಸರು ಹೇಳಿಕೊಂಡು ಊಟ 
ಮಾಡುವರು. 

ದಾಸರು ಬಂದು ಹಾಡಿದರೆ, ಹಾಡಲಿ. ನಾವೂ 
ಕೇಳೋಣ. ಸಂತೋಪಪಡೋಣ. ಆದರೆ ನಾವು 
ಮಾತ್ರ ದುಡಿಯೋಣ. ಕಲಸಮಾಡೋಣ. ಬೆವರು 
ಹರಿಸೋಣ. ಕಾಸು ಸಂಪಾದಿಸೋಣ. ಆ ಕಾಸಿಗೆ 
ಅಕ್ಕಿಯನ್ನು ಕೊಂಡುಕೊಂಡು ಊಟಮಾಡೋಣ. 
ಹಾಯಾಗಿರೋಣ. 


೧೫ 


ಚೆಂಡಿನ ಒಳಗಿನ ಹಕ್ಕಿ 

ಪಾರ್ವತಿ ರಾಮು ಇಬ್ಬರೂ ಚಿಕ್ಕ ಮಕ್ಕಳು. 
ಒಂದು ದಿನೆ ಅವರು ತೋಟದಲ್ಲಿ ರಬ್ಬರು ಚೆಂಡು 
ಆಡುತ್ತಿದ್ದ ರು. ಚೆಂಡು ಚೆನ್ನಾಗಿ ಪುಟ ಹಾರುತ್ತಿತ್ತು. 

ಪಾರ್ವತಿಯು " ರಾಮು! ಈ ಚೆಂಡು ಯಾಕಪ್ಪ 
ಹೀಗೆ ಪುಟ ಹಾರುತ್ತೆ? ಹೇಳು'' ಎಂದಳು. 

ರಾಮು ಕೊಂಚಿ ಯೋಚಿಸಿ "" ಇದರೊಳಗೆ ಒಂದು 
ಚಿಕ್ಕ ಹಕ್ಕಿ ಇದೆ. ನಾವು ಚೆಂಡು ಎಸೆದಾಗ ಅದು 
ಹಾರುತ್ತದೆ. ಅದಕ್ಕೇ ಅದು ಪುಟ ಹಾರುವುದು”? 
ಅಂದನು. 

ಪಾರ್ವತಿಯು " ಪಾಪ! ಹಕ್ಕಿಯನ್ನು ಹಾಗೆ ಚೆಂಡಿ 
ನಲ್ಲಿ ಕೂಡಿಹಾಕಬಾರದು- ಅಲ್ಲವೇನೋ?'' ಎಂದಳು. 

ಅದು ತಪ್ಪೆಂದು ಇಬ್ಬ ರೂ ಒಪ್ಪಿದರು. ಪಾರ್ವತಿಯು 
ಒಳಗಿನಿಂದ ಒಂದು ಚಾಕುವನ್ನು ತಂದಳು. ರಾವು 
ಆ ಚಿಂದನ್ನು ಹಿಡಿದುಕೂಂಡನು. ಪಾರ್ವತಿಯು 
ಜೋಪಾನವಾಗಿ ಮೆಲ್ಲಗೆ ಅ ಚೆಂಡನ್ನು ಕತ್ತರಿಸಿದಳು. 
ಏನೋ ಪುಸ್ಸಂದು ಸದ್ದಾ ಯಿತು. ಚೆಂಡು ಚಿಪ್ಪಟೆಯಾ 
ಯಿತು. ಇಬ್ಬರೂ ಮೊಕಮೊಕ ನೋಡಿದರು. 


೧೬ 


ರಾಮು “ ಹಕ್ಕಿ ಇರಲಿಲ್ಲ ಪಾರ್ವತಿ!” ಎಂದನು. 

ಪಾರ್ವತಿಯು 'ಚೆಂಡನ್ನು ನೆಲಕ್ಕೆ ಎಸೆದಳು. ಚೆಂಡು 
ಪುಟ ಹಾರಲಿಲ್ಲ. 

ನೋಡಪ್ಪ! ಹಕ್ಕಿ ಹಾರಿಹೋಗಿದೆ. ಅದಕ್ಕೇ ಈಗ 
ಪುಟ ಹಾರುವುದಿಲ್ಲ > ಎಂದಳು. 

ರಾಮು ಪುನಃ ಮೊಕಮೊಕ ನೋಡಿದ. 

" ನಮಗೆ ಕಾಣಿಸಲಿಲ್ಲ ಅಪ್ಪೆ. ಹೋಗಲಿ ಹೇಗಾ 
ದರೂ ಹಕ್ಕಿ ಹಾಯಾಗಿ ಹಾರಿಹೋಯಿತಲ್ಲ! ಅಪ್ಪೆ 
ಸಾಶು!'' ಎಂದು ಪಾರ್ವತಿ ಹೇಳಿದಳು. 

ರಾಮುವೂ " ಹೌದು. ಅಪ್ಪೇ ಸಾಕು'' ಎಂದನು. 


ಬೆರನ ಕುಣತ 
6. ಭಾ 
ಕಲ ಬೈರಿಗೆ ! 
ಮೈಲಿ ಚೈನು! 
ಬೈರ ಕುಣಿದನು! ತೈ ತಕಾ! 
ಹೈಹ! ಸೈಸ್ಯೆ | 
ಕುಣಿದು ಜೈಜೈೆ ! 
ಪೈಸ ಕೇಳಿದ! ತೈ ತಕ! 


೧೭ 


ಬೆರನ ಕುದುರೆ ಹೈ! 
ತ ಈ 


ಬೈರನು ಒಬ್ಬ ರೈತ. ಅವನು ಮೈಸೊರಿನವನು. 
ಅವನೆ ಹತ್ತಿರ ಒಂದು ಕುದುರೆ ಇತ್ತು. ಅದರ ಹಸರು 
ವೈಕುಂಠ. 
ಒಂದು ದಿವಸ ಬೈರನು ವೈಕುಂಠನ ಮೇಲೆ ಹತ್ತಿ 
ದನು. ಅದರ ಮೈ ಸರಿದನು ಡದಕ್ಕಲ ಲಗಾಮು 
ಗಳನ್ನು ಹಿಡಿದುಕೊಂಡು " ಹೈ! ಹೈ! ಹ್ಯ |? ಎಂದು 
ಕೂಗಿದನು. 
ಕುದುರೆಯು ನಾಗಾಲೋಟ ಒಡಿತು. 
ಬೈರನಿಗೆ ಬಹಳ ಸಂಶೋಪವಾಯಿತು. 
ಗ ಬೈರನ ಶುದುರೆ ಹ್ಯು | 
ಥ್ಕ |! ತಕ! ಥೆ! 
ವೈಕುಂಠ | ನೀ ಸ್ಕೈ! 
ಜೈ! ಜೈ! ಬೈ | ಎಂದು ಹಾಡಿದನು. 
ಕುದುರೆಯು ರೈಂ ಏಂದು ಹಾರಿತು. ಫಂಟೆಗೆ 
ನೊರಾರು ಮ್ಯುಲಿ ಓಡಿತು. 
ಬೈರನ ಬಟ್ಟೆಗಳೆಲ್ಲವೂ ಗಾಳಿಗೆ ಭುರೈೆಂದು ಅಡು 
ತ್ರಿದ್ದುವು. 


೧೮ 





೧೯ 


ಬೈರನಿಗೆ ಮೈ ಪಿಡಿಸದಪ್ಪು ಸಂತೋಷವಾಯಿತು. 
$$ ವೈ ವೈಕುಂಠ ವೈ! 
ಗಗ್ಗಾಗಿಗ್ಗೀ ಗ್ಯ! 
ಚಚ್ಚಾಚಿಚ್ಚೀ ಚ್ಛ | 
ಮೈ ವೈಕುಂಠ ಮೈ [3 
ಏಂದು ಬಾಯಿಗೆ ಬಂದ ಹಾಗೆ ಹಾಡಿಕೊಂಡು, ಕುದುರೆ 
ಯನ್ನು ಓಡಿಸಿಕೂಂಡು ಬೈರನು ಇನ್ನೊ ಮುಂದೆ 
ಮುಂದೆ ಹೋದನು. 


ಕರಗಿರುವ ಹಾಗೆ 


ಕರ್ರಗಿರುವ ಕಾಗೆಯೊಂದು 
ಸರ್ರೆಂದು ಮೇಲೆ ಹಾರಿ 
ಗಿರ್ರೆಂದು ಸುತ್ತಿ ತಿರುಗಿ 
ಕೆಳಗೆ ಜಾರಿತು. 
ಕರ್ರೆಂದು ಕೂಗಿಕೊಂಡು 
ಜರ್ರೆಂದು ಜಾರುವಾಗ 
ಪರ್ರೆಂದು ಅದರ ರೆಕ್ಕೆ 
ಹರಿದುಹೋಯಿತು! 


೨೦ 


ನಮ್ಮೆ ಮನೆಯ ಕರು 


ಳು ಡಿಗೆ ಬೆಳಿಗ್ಗೆ ನಮ್ಮ ಮನೆಯ ಕರು ತಪ್ಪಿಸಿ 
ಕೂಂಡುಹೋಯಿತು. ಅದರೂ ಆ ಕರುವಿಗೆ ಹೆದರಿಕೆ 
ಯಾಗಲಲ್ಲ. ತಪ್ಪಿಸಿಕೊಂಡು ಬಂದಮೇಲೆ, ಕರುವು 
ನಿಂತುಕೊಂಡು ಸುತ್ತಲೂ ನೋಡಿತು. 

ಅಕಾಶವು ನೀಲಿಯಾಗಿತ್ತು. ಸುತ್ತಲೂ ಹುಲ್ಲು 
ಹಸುರಾಗಿತ್ತು. ಪಕ್ಕದಲ್ಲಿ ರಿಪು ಸಣ್ಣ ಹೊಳೆಯು 
ಗುಳುಗುಳು ಎಂದು ಸದ್ದು ಮಾಡುತ್ತ, ಹರಿಯುತ್ತಿತ್ತು. 
ಬಿಸಿಲು ಹೊಳೆಯ ನೀರಿನ ಮೇಲೆ ತೇಲಿಕೊಂಡು 
ಹೋಗುತ್ತಿತ್ತು. 

ಹೊಳೆಯಲ್ಲ ನೀರು ಹಚ್ಚಾಗಿರಲಿಲ್ಲ. ಕರುವು ಹೊಳೆ 
ಯನ್ನು ಮೆಲ್ಲಗೆ ದಾಟಿ ಅಚೆ ಕಡೆಗೆ ಬಂದಿತು. ಅಲ್ಲಿ 
ದೊಡ್ಡ ದೊಡ್ಡ ಮರಗಳು ಬೆಳೆದಿದ್ದು ವು. ನೆರಳು ತುಂಬಾ 
ಬಿದ್ದಿ ತ್ತು. ಕರುವು ಕುಣಿದಾಡುತ, ಮುಂದೆ ಓಡಿತು. 

ಕೊಂಚ ಹೂತ್ತಾದ ಮೇಲೆ ಅದಕ್ಕೆ ಬೇಜಾರಾ 
ಯಿತು. ಹಾಗೆಯೇ ಹಿಂದಿರುಗಿ ಪುನಃ ಹೊಳೆಯ 
ಹತ್ತಿರಕ್ಕ ಬಂದಿತು. ಹೂಳೆಯನ್ನು ದಾಟುವಾಗ ಒಂದು 
ಕಡೆ ಅದರ ಕಾಲು ಸಿಕ್ಕಿಕೊಂಡಿತು. ಕರುವಿಗೆ ಕಾಲನ್ನು 


೨೧ 


ಬಿಡಿಸಿಕೊಳ್ಳಲು ಅಗಲಿಲ್ಲ. ಎಪೈಪ್ಪೋ ಒದ್ದಾಡಿತು. 
ಆದರೂ ಕಾಲು ಬಿಡಿಸಿಕೊಳ್ಳಲು ಆಗಲಿಲ್ಲ. 

ಆಗ ಅದಕ್ಕ ಹೆದರಿಕೆಯಾಯಿತು. ಕಾಲನ್ನು ಎಳೆ 
ಯುತ್ತ, "" ಅಂಬಾ'' ಎಂದು ಕೂಗಿತು. ಸುಮ್ಮನೆ 
4 ಅಂಬಾ'' ಎಂದು ಕೂಗುತ್ತಿತ್ತು. 

ಮಧ್ಯಾಹ್ನವಾಯಿತು. 

ಅಗ ಇಬ್ಬರು ದನ ಕಾಯುವ ಹುಡುಗರು ನೀರು 
ಕುಡಿಯಬೇಕೆಂದು ಆ ಹೊಳಗೆ ಬಂದರು. ಕರುವಿಗೆ 
ಆ ಹುಡುಗರನ್ನು ನೋಡಿ ಕೊಂಚೆ ಧೈರ್ಯ ಬಂದಿತು. 
« ಅಂಬಾ'' ಎಂದು ಕೂಗಿತು. 

ಆ ಇಬ್ಬರು ಹುಡುಗರೂ ತಿರುಗಿನೋಡಿದರು. ಆ 
ಕರುವನ್ನು ಕಂಡು ಅವರಿಗೆ "ಅಯೋ ಪಾಪ!' 
ಎನ್ನಿಸಿತು. ಮೆಲ್ಲಗೆ ನೀರಿಗೆ ಇಳಿದುಹೋಗಿ ಕರುವಿನ 
ಕಾಲನ್ನು ಬಿಡಿಸಿದರು. 

ಕರುವಿಗೆ ನಿಂತುಕೊಳ್ಳು ವುದಕ್ಕ ಕೂಡ ಆಗುತ್ತಿರ 
ಲಿಲ್ಲ. ಅ ಹುಡುಗರೇ ಅದರ ಮೈಯನ್ನು ತಮ್ಮ ಚೌಕ 
ದಿಂದ ಒರಸಿದರು. ಆ ಮೇಲೆ ಅದನ್ನು ತಾವೇ ಎತ್ತಿ, 
ಕೊಂಡರು. 

ಅದು ನಮ್ಮ ಮನೆಯ ಕರುವೆಂದು ಆ ಹುಡುಗ 
ರಿಗೆ ಗೊತ್ತಿತ್ತು. ಆದುದರಿಂದ ಅವರು ಅದನ್ನು ನಮ್ಮ 
ಮನೆಗೆ ತಂದರು. 


ಪಿಪಿ 


ಅಪ್ಪುಹೂತ್ತಿಗೆ ಆ ಕರುವಿನೆ ತಾಯಿಯು ಮಗು 
ವನ್ನು ಕಾಣದೆ ಪೇಚಾಡುತ, ಮನೆಗೆ ಬಂದಿತ್ತು. ಈಗ 
ತನ್ನೆ ಮಗುವನ್ನು ಕಂಡು ಅದಕ್ಕೆ ಬಹಳ ಸಂತೋಪ 
ವಾಯಿತು. ಕರುವನ್ನು ನಾಲಿಗೆಯಿಂದ ನೆಕ್ಕುತ್ತ, 
ಹಸುವು ಆ ಹುಡುಗರ ಕಡೆ ನೋಡಿತು. "" ಅಂಬೇ 
ಎಂದು ಗಟ್ಟಿಯಾಗಿ ಕೂಗುತ್ತ ತನ್ನ ಸಂತೋಪವನ್ನು 
ತೋರಿಸಿತು. 

ಅ ಮೇಲೆ ಹಸುವೊ ಕರುವೂ ಪುನಃ ಹುಲ್ಲು 
ಮೇಯುವುದಕ್ಕೆ ಹೋದುವು. 

ಕರುವನ್ನು ಕಾಪಾಡಿದುದಕ್ಕಾಗಿ ಅ ದನ ಕಾಯುವ 
ಹುಡುಗರಿಗೂ ಸಂತೋಪವಾಯಿತು. ಅವರು ಕೂಡ 
ನಗುನಗುತ್ತ ಪನಃ ದನ ಕಾಯುವುದಕ್ಕೆ ಹೋದರು. 


ನಮಗೆ ಈಗ ರಜ | 


ನಮಗೆ ಈಗ ರಜ | 

ಅದೇ ಬಹಳ ಮಜ! 
ಬಳಪ ಬರಹ 
ಅದರ ತರಹ 

ಕಲಸ ಎಲ್ಲ ವಜ! 


೨ಿಷ್ನಿ 


ಗೌಡನ ದೌಡು 

ನಮ್ಮ ಊರಿನ ಮುಂದೆ ಒಂದು ಚೌಡಿಯ ಗುಡಿ 
ಇದೆ. ಆ ಗುಡಿಯ ಪೂಜಾರಿಯು ಒಬ್ಬ ಗ್‌ಂಡ. 
ಯಾರು ಏನು ಕೇಳಿದರೂ " ಹೌದು? ಎಂದು ಅವನು 
ತಲೆ ಆಡಿಸುವನು. ಅದು ಅವನ ಪದ್ಧ ತ್ರಿ. 

ಒಂದು ದಿವಸ ಗೌಡನು ಪಕ್ಕದ ಹಳ್ಳಿಯಿಂದ ಬರು 
ತ್ತಿದ್ದ ಮೆ. ಅವನೆ ಕಂಕುಳಲ್ಲಿ ಒಂದು ದುಪಟಿಯ 
ಗಂಟಿತ್ತು. ಆ ದುಪಟಿಯಲ್ಲ ಮೂರು ಸೇರು ತೌಡು 
ಮುದುರಿಕೊಂಡು ಬಂದಿದ್ದನು. 

ಬರುತ್ತಿರುವಾಗ ಒಂದು ನಾಯಿ ಅವನ ಎದುರಿಗೆ 
ಬಂತು. ಆ ನಾಯಿಯ ಹಸರು ಮಾಲಿ. 

ಮೌಳಯು ದುಪಟಿಯ ಗಂಟನ್ನು ನೋಡಿತು. 

“ ಗೌಡ! ದುಪಟಿಯ ಒಳಗೆ ಏನಿದೆ? ಸೌತೆಯ 
ಕಾಯಿಯೆ ?'' ಎಂದು ಕೇಳಿತು. 

ಗೌಡನು ಪದ್ಧತಿಯ ಮೇರೆ “ ಹೌದು! ಸೌತೆಯ 
ಕಾಯಿ !'' ಎಂದು ತಲೆ ಅಡಿಸಿದನು. 

"ನನಗೂ ಸ್ವಲ್ಪ ಸೌತಯಕಾಯಿ ಕೊಡು ಗೌಡ!” 
ಎಂದು ಮಾೌಳಿಯು ಕೇಳಿತು. 


೨೪ 





ಎ೨೫ 


ಗೌಡನು ದುಪಟಿಯನ್ನು ಬಿಚ್ಚಿದನು. ಮಾೌಳಿಯು 
ನೋಡಿತು. ಒಳಗಡೆ ತೌಡು ಇರುವುದು ಅದಕ್ಕ ಕಾಣಿ 
ನಿತು. ತನಗೆ ಗೌಡನು ಸುಳ್ಳು ಹೇಳಿ ಮೋಸಮಾಡಿದ 
ನೆಂದು ಮೌಳಿಗೆ ಕೋಪ ಬಂತು. ಹಬ್ಬು ತೋರಿಸುತ್ತ. 
“ಭೌ!” ಎಂದು ಬಗುಳತು. 

ಗೌಡನು ಹೆದರಿದನು. ಬೇಗಬೇಗನೆ ಗಂಟು ಎತ್ತಿ 
ಕೂಂಡು ದೌಡು ಹೊಡೆದನು. ನಾಯಿಯೂ ಅವನ 
ಹಿಂದೆಯೇ ಓಡಿತು. 


ದೌಡು ಹೊಡೆದನು ಗೌಡನು! 


ಗೌರಿ ತೋರಿದ 
ಚೌಕದೊಳಗಡೆ 
ತೌಡು ಸುರಿದನು ಗೌಡನು; 
ತೌಡು ಸುರಿದರೆ 
ಚೌಕ ಹರಿಯಿತು! 
ದೌಡು ಹೊಡೆದನು ಗೌಡನು! 


೨೬ 


ನಾಯಿಯೊ ಅದರೆ ನೆರಳೂ 


ಸೂರ್ಯನು ಅಗತಾನೆ ಪೂರ್ಡ ದಲ್ಲಿ ಹುಟ್ಟುತ್ತಿದ್ದ ಸ 

ಒಂದು ನಾಯಿಯು ಪಶ್ಚಿಮದ ಕಡೆಗೆ ಓಡಿಹೋಗು 
ತ್ರಿತ್ತು. ತಿಂಡಿ ಹುಡುತಿಕೊ೦ಡು ಓಡಿಹೋಗುತ್ತಿ ತ್ತು. 
ಹಾಗೆಯೇ ಓಡುತ್ತ, ಒಂದು ಸಲ ನೆಲದಕಡೆ ನೋಡಿತು. 

ನೆಲದಲ್ಲಿ ನಾಯಿಯ ನೆರಳು ಬಿದ್ದಿತ್ತು. ನಾಯಿಯು 
ಓಡಿದರೆ ನೆರಳು ಅದರ ಮುಂದುಗಡೆ ಓಡುತ್ತಿತ್ತು. 
ಅದರೆ ನಾಯಿಗೆ ಅದು ತನ್ನ ನೆರಳೆಂದು ತಿಳಿಯಲಿಲ್ಲ. 
ನೆರಳನ್ನು ಒಂದು ಕರಿಯ ನಾಯಿ ಎಂದು ತಿಳಿದು 
ಕೊಂಡಿತು. ಒಡುವುದರಲ್ಲ ಆ ಕರಿಯ ನಾಯನ್ನು 
ಸೋಲಿಸಬೇಕಂದು ನಮ್ಮ ನಾಯಿ ಮುಂದೆ ಮುಂದೆ 
ಓಡಿತು. ಅದರೆ ಎಷ್ಟು ಓಡಿದರೂ ಕರಿಯ ನಾಯಿ 
ಗಿಂತ ಮುಂದೆ ಹೋಗುವುದಕ್ಕೆ ಆಗಲಿಲ್ಲ. 

ನಾಯಿಗೆ ಓಡಿ ಓಡಿ ಸಾಕಾಯಿತು. ಅಪ್ಪು 
ಹೊತ್ತಿಗೆ ಹನ್ನೆರಡು ಗಂಟೆ ಆಯಿತು. ಸೂರ್ಯನು 
ತಲೆಯಮೇಲೆ ಬಂದಿದ್ದನು. ನಾಯಿ ಕೆಳಗೆ ನೆಲವನ್ನು 
ನೋಡಿತು. ನೆರಳು ಸರಿಯಾಗಿ ನಾಯಿಯ ಕೆಳಗಡೆ 
ಬಿದ್ದಿ ತ್ತು. ತಾನು ಕರಿಯ ನಾಯಿಯ ಸಮಕ್ಕ ಬಂದೆ 
ನೆಂದು ನಮ್ಮ ನಾಯಿಗೆ ಸಂತೋಪವಾಯಿತು. 


ಜತೆ 


ಆದರ ಅದನ್ನು ಮಾರಿಸಬೇಕಂದು ನಾಯಿಯು 
ಪುನಃ ಓಡಿತು. ಒಡದ ಗಂಟೆಗಳ ಹೊತ್ತು ಓಡಿ, 
ಕಡೆಗೆ ಕೆಳಗಡೆ ನೋಡಿತು. ನೆರಳು ಕಾಣಿಸಲಿಲ್ಲ. 
ಹಿಂದುಗಡೆ ತಿರುಗಿ ನೋಡಿತು. ನೆರಳು ನಾಯಿಯ 
ಹಿಂದುಗಡೆ ಬಿದ್ದಿತ್ತು. ಕರಿಯ ನಾಯಿ ಹಿಂದೆ ಬಿದ್ದು 
ಹೋಯಿತೆಂದು ನಾಯಿಗೆ ಇನ್ನೂ ಸಂತೋಪವಾ 
ಯಿತು. ಅದಕ್ಕೆ ತಿನ್ನುವ ಯೋಚನೆಯೇ ಮರತು 
ಹೋಯಿತು. ಕರಿಯ ನಾಯೆನ್ನು ಸೋಲಿಸಬೇಕಂದು 
ಅದು ಹಟ ಹಿಡಿದಿತ್ತು. 

ನಾಯಿ ಪುನಃ ಓಡಿತು. ಸಂಜಿ ಆಗುವವರೆಗೂ 
ಓಡಿತು. ಆ ಮೇಲೆ ಹಿಂದಿರುಗಿ ನೋಡಿತು. ಸೂರ್ಯನು 
ಮುಳುಗಿಹೋಗಿದ್ದನು. ನೆರಳು ಕಾಣಿಸಲಿಲ್ಲ. ಕರಿಯ 
ನಾಯಿ ಹಿಂದೆಯೇ ಎಲ್ಲಿಯೋ ನಿಂತುಹೋಯಿತಂದು 
ಈ ನಾಯಿ ತಿಳಿದುಕೂಂಡಿತು. ಕರಿಯ ನಾಯನ್ನು 
ಸೋಲಿಸಿಯೇ ಬಿಟ್ಟೆನೆಂದು ಅದಕ್ಕೆ ಸಂತೋಪವಾ 
ಯಿತು. ತಾನೇ ಗೆದ್ದೆ ನೆಂದು ಅದಕ್ಕೆ "ತೃಪ್ತಿಯಾಯಿತು. 

ಪಕ್ಕದಲ್ಲಿ ಒಂದು ಸಣ್ಣ ಹೂಳೆಯಿತ್ತು. ನಾಯಿ 
ಅದರಲ್ಲಿ ಕೊಂಚೆ ನೀರು ಕುಡಿಯಿತು. ಕರಿಯ 
ನಾಯನ್ನು ತಾನು ಸೋಲಿಸಿದೆನೆಂದು ಹಿಗ್ಗಿತು. 
ಅಲ್ಲಿಯೇ ಒಂದು ಮರದ ಕಳಗಡೆ ಮಲಗಿಕೊಂಡು, 
ನೆಗುತ್ತ ಹಾಯಾಗಿ ನಿದ್ದೆಹೋಯಿತು. 


೨೮ 


ಹೂಪವು-- ದುಂಬಿ 


ಒಂದು ತೋಟದಲ್ಲಿ ಒಂದು ಹೂವಿನೆ ಗಿಡ ಇತ್ತು. 

ಆ ಗಿಡದಲ್ಲಿ ಒಂದು ಪುಟಾಣಿ ಮೊಗ್ಗು ಬಿಟ್ಟಿತು. 
ಮೊಗ್ಗು ಬೆಳೆದು ಅರಳಿ ಹೂವಾಯಿತು. ಆ ಹೊವಿನ 
ರೂಪ ರಂಗು ನೋಡಿದರೆ ಬಹಳ ಸಂತೋಪವಾಗು 
ತ್ರಿತ್ತು. ಅದರ ವಾಸನೆಯು ಫಘಮಫಮ ಎಂದಿತ್ತು. 
ಅದರ ಜೋಕೇ ಜೋಕು. 

ಒಂದು ದಿವಸ ಆ ಹೂವಿನೆ ಮೇಲೆ ಗಾಳಿಯು ಮೆಲ್ಲಗೆ 
ಬೀಸಿತು. ಹೂವಿನ ವಾಸನೆಯು ಆ ಗಾಳಿಯ ಹೆಗಲ 
ಮೇಲೆ ಹತ್ತಿಕೊಂಡು ಸವಾರಿ ಹೋಯಿತು. 

ವಾಸನೆಯು ಹಾಗೆಯೇ ಒಂದು ದುಂಬಿಯ ಹತ್ತಿ 
ರಕ್ಕೆ ಬಂದಿತು. ದುಂಬಿಯು ಆ ವಾಸನೆಗೆ ಮೂಗು 
ಅರಳಿಸಿಕೊಂಡಿತು. ವಾಸನೆಯು ಬಂದ ಕಡೆಗೆ ಹಾರಿತು. 
ಹೂವು ಇರುವ ಕಡೆಗೆ ಹಾರಿತು. 

ಹಾರಿ, ಹಾರಿ, ಹೂವಿನ ಹತ್ತಿರಕ್ಕೆ ಬಂತು. 

"ಹೂವೇ! ಹೂವೇ !'' ಎಂದು ಕೂಗಿತು. 

ಹೂವು, “ಬಾ! ಬಾ! ದುಂಬಿ!'' ಎಂದು ಕರೆಯಿತು. 

ದುಂಬಿಯು ಹಾರಿ ಹೂವಿನ ಮೇಲೆ ಕುಳಿತುಕೊಂಡು 
" ನೀನು ನನಗೆ!” ಎಂದಿತು. ಹೂವು ದುಂಬಿಯ ಕಡೆ 


೨೯ 


ತಿರುಗಿ “ ಹೌದು, ನಾನು ನಿನಗೆ! ನೀನು ನನಗೆ!” 
ಲ೦ದಿತು. | 

ದುಂಬಿಗೆ ಸಂತೋಷವಾಯಿತು. ಹೂವಿಗೂ: 
ಸಂತೋಪವಾಯಿತು. ಎರಡೂ ಜೋಡಿಯಾದುವು. 


ಅ 
ದಾ ಅಜಯ 


ತ 
| ನ ಸ 
ನೆ 
ಸ 
[ ನಾನ 
NRG ube en 
AN ಇಂದ 1 
ಸಾ ಸ ಕ ರರ 
ಜೆ ಸಾಂ ಖು ಸ್ಯ 
ನ್ನ್ನ AN A yA ತ ಮ ನು 
pI ಸ ಹ ಓಲ 
RN ಬ Ny ಸುತ್ತಿ 
ನ್ನ ಹ 
$ ಸ ಟ್ಟ 


ಎನೆ 
ಪಿ. ಕಾ 
CAN 
ಅಹಾ, Kn 


ಇ 2. v 
ನ್ನ 
NR 
ಲ್‌ 


ತ್ರ KY 
Ce Cg ಕ 
po NN, 
ಸ್‌ 
ಮಾ 


ಅಸಮ” 
ವೌ 

ಜವ ವ ಲಾ 
ಸಹಿ pv pad ವ 
NE 
ನಾ 


us 


a 
“TF AERA 
RS ಹ 
ಸಾ ಕ್ಸ - 





ರಂಗನ ಕುದುರೆ 


a 


ರಂಗನ ಕುದುರೆ ಬಹಳ ತಮಾಪೆಯ ಕುದುರೆ. 

ಅದಕ್ಕೆ ಮಿಕ್ಕ ಕುದುರೆಗಳ ಹಾಗೆ ಕನೆಯುವುದಕ್ಕೆ 
ಬರುವುದಿಲ್ಲ. ಎಲ್ಲರೂ ಮಾತನಾಡುವ ಹಾಗೆ ತಾನೂ 
ಮಾತನಾಡುವುದು. ಕೇಳಿದವರಿಗೆ ನಗು ಬರುವ 
ಹಾಗೆ ಮಾತನಾಡುವುದು. 

ರಂಗನ ಮನೆಯ ಹಿಂದುಗಡೆ ಕುದುರೆ ವಾಸೆ 
ಮಾಡುವ ಲಾಯ ಇದೆ. ಒಂದು ಸಲ ರಂಗನು 
44 ಶುದುರೆಯ ಮನೆ ಲಾಯ? ಎಂದನು. ಕುದು 
ರೆಯೆ “ಹೌದು! ಹೌದು! ಕುದುರೆಯ ಮನೆ 
ಲಾಯ ! ರಂಗನ ಮ್ನೆ ಗಾಯ!” ಎಂದು ಜವಾಬು 
ಹೇಳಿತು. ಕೇಳಿದವರು ಎಲ್ಲರಿಗೂ ನಗು ಬಂತು. ರಂಗ 
ನಿಗೂ ನಗು ಬಂತು. ಕುದುರೆಗೂ ನಗು ಬಂತು. 

ರಂಗನೆ ಕುದುರೆ ಬಹಳ ತಮಾಪೆಯ ಕುದುರೆ. 

ಅದು ಲಾಯದಿಂದ ಹೊರಗೆ ಬರುವಾಗ ಮೈಗೆಲ್ಲ 
ಎಣ್ಣಿ ಬಳಿದುಕೊಂಡು ಬರುವುದು. ಅಗ ಅದರ ಮೇಲೆ 
ಹತ್ತುವುದಕ್ಕ ಹೋದರೆ ಕಾಲು ಜಾರುವುದು. ಕಾಲು 
ಜಾರಿದರೆ ಕುದುರೆಯು ನಗುವುದು. 


ಕಿಣಿ 


ಗರಡಿಗೆ ಕ :ಬೀಕಂದ ಯಿಯ 
ಗಾಡಿಯ ಹಿಂದುಗಡೆ ಹೋಗಿ ಎಂತುಬಿಡುವುದು. 
"ಮುಂದೆ ಬಾ|' ಎಂದು ಕರೆದರೆ "ಉಹುಂ!' ಎಂದು 
ಮೊಂಡಾಟಮಾಡುವಿದು. 

ರಂಗನೆ ಕುದುರೆ ಬಹಳ ತಮಾಪೆಯ ಕುದುರೆ. 

ಕುದುರೆಯು ಲಾಯದ ಒಳಗೆ ಇರುವಾಗ "ಹನಿವೆ' 
ಎಂದು ಕೂಗುವುದು. ರ೦ಗನು ಬೇಯಿಸಿದ ಹುರುಳಿ 
ತಂದರೆ, "ಬೇಡ' ಎಂದು ತಲೆ ಆಡಿಸುವುದು. ರಂಗನು 
ಅಚೆ ಹೋದರೆ, "ದಾಹ' ಎಂದು ಪುನಃ ಕೂಗುವುದು. 
ರಂಗನು ನೀರು ತಂದರೆ ಮುಖ ತಿರುಗಿಸಿಕೊಂಡು 
ಬಿಡುವುದು. 

ಅದರೆ, ರಂಗನು ಮರೆಯಾದರೆ ಸಾಕು; ಹುರು 
ಲಿಯೆ ಮಡಕೆಗೆ ಬಾಯಿ ಹಾಕುವುದು. ಚಕಚಕನೆ 
ಹುರುಳಿ ತಿಂದು, ನೀರು ಕುಡಿಯುವುದು. ಅ ಮೇಲೆ 
ಹಾಯಾಗಿ ಮಲಗಿಬಿಡುವುದು. 

ರಂಗನ ಕುದುರೆ ಬಹಳ ತಮಾಪೆಯ ಕುದುರೆ. 
ಆದರೆ ಅದು ಸೋಮಾರಿ. ಆದರೂ ಅದು ಜಾಣ 
ಕುದುರೆ. 


ವೆಸ್ಲಿ ಪ್ರೆಸ್‌ ಮತ್ತು ಪಬ್ಲಿಷಿಂಗ್‌ ಹೌಸ್‌, ಮೈಸೂರು. 


